ಕರ್ನಾಟಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು : ಶೀ ಎನ್‌. ಅಪ್ಪಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 


ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ ; 1037 


Ki CR 


ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸಬೇಕಾದ ಸಚಿವರು 


10.03.2021. 


ಮಾನ್ಯ ಪಶುಸಂಗೋಪನೆ ಸಚಿವರು. 


ಕ್ರಸಂ ಉತ್ತರಗಳು 
2020-21 ನೇ ಸಾಲಿಗೆ ಮಂಡ್ಯ ಜಿಲ್ಲೆಯಲ್ಲಿ ರಾಜ್ಯವಲಯ ಎನ್‌.ಎಲ್‌.ಎಂ ಯೋಜನೆ ಮತ್ತು ತಾಲ್ಲೂಕು ಪಂಚಾಯಶಿಯ 
ಪಶುಸಂಗೋಪನಾ ಇಲಾಖೆಯಿಂದ ಟಿ.ಎಸ್‌.ಪಿ. ಯೋಜನೆಯಡಿ ಗುರಿ ನಿಗಧಿಪಡಿಸಲಾಗಿದೆ. ಇವುಗಳ ವಿವರವನ್ನು 
ನಿಗದಿಪಡಿಸಿರುವ ವಿವಿಧ ಯೋಜನೆಗಳಾವುವು: | ಅನುಬಂಧ-1 ಮತ್ತು 2 ರಲ್ಲಿ ಲಗತ್ತಿಸಿದೆ. 
(ತಾಲ್ಲೂಕುವಾರು ವಿವರ ನೀಡುವುದು) 
ಆ | ತಾಲ್ಲೂಕುವಾರು ವಿವಿಧ ಯೋಜನೆಗಳ ಭೌತಿಕ ಮತ್ತು 
ಆರ್ಥಿಕ ಗುರಿ ಎಷ್ಟು ಹಾಗೂ ತಾಲ್ಲೂಕಿನ ಗುರಿಯ ವಿವರವನ್ನು ಅನುಬಂಧ-1 ಮತ್ತು 2 ರಲ್ಲಿರಿಸಿದೆ. 
ಜನಸಂಖ್ಯಾವಾರು ನಿಗಧಿಪಡಿಸಿರುವ ಫಲಾನುಭವಿಗಳ ಜನಸಂಖ್ಯಾವಾರು ನಿಗದಿಪಡಿಸಿದ ಫಲಾನುಭವಿಗಳ ಸಂಖ್ಯೆ ಸರಿಯಾಗಿದೆ, 
ಸಂಖ್ಯೆ ಸರಿಯಾಗಿದೆಯೇ: 
ಇ | ಕೋವಿಡ್‌-19 ರಂತಹ ಸಂಕಷ್ಟದ ಸಮಯದಲ್ಲಿ ರೈತ 
ಸಮುದಾಯಕ್ಕೆ ಆಸರೆಯಾಗಿದ್ದ 
ಮಹಾತ್ಸಕಾಂಕ್ಷಿಯಾಗಿದ್ದ ಪಶು ಭಾಗ್ಯ ಯೋಜನೆಯನ್ನು ಅನುದಾನ ನಿಗದಿಯಾಗಿರುವುದಿಲ್ಲ 
2020-21ನೇ ಸಾಲಿನಲ್ಲಿ ಕೈಬಿಟ್ಟಿರುವುದಕ್ಕೆ 
ಕಾರಣವೇನು: 
ಈ | ಮುಂದಿನ ಸಾಲಿನಲ್ಲಿ ಈ ಯೋಜನೆಯನ್ನು ನುನ: 
ಅನುದಾನದ ಲಭ್ಯಕೆಗನುಸಾರ ಪರಿಶೀಲಿಸಲಾಗುವುದು. 
ಪ್ರಾರಂಭಿಸುವ ಯೋಜನೆ ಸರ್ಕಾರಕ್ಕಿದೆಯೇ: 
ಇಲ್ಲದಿದ್ದಲ್ಲಿ, ಕಾರಣವೇನು: 
ಉ 


ಫಲಾನುಭವಿಗಳ ಸಂಖ್ಯೆಯನ್ನು ಮುಂದಿನ ವರ್ಷ 
ದ್ವಿಗುಣಗೊಳಿಸುವ - ಪ್ರಸ್ತಾವನೆ ಸರ್ಕಾರದ ಮುಂದೆ 
ಇದೆಯೇ: (ಮಾಹಿತಿ ನೀಡುವುದು) 


ಅನುದಾನದ ಲಭ್ಯತೆಗನುಸಾರ ಪರಿಶೀಲಿಸಲಾಗುವುದು. 


ಪಸಂಮೀ ಇ-76 ಸಲೆವಿ 2021 


/ 
ಪ್ರಭು ಬ" ಚಸ್ಟಾಣ್‌ 


( 


ಪಶುಸಂಗೋಪ್ಪನೆ ಸಚಿವರು 
J 


ಅನುಬಂಧ-1 


ಕೇಂದ್ರ ಪುರಸ್ಕೃತ ಜಾನುವಾರು ಮಿಷನ್‌ (ಓಐಒ) ಯೋಜನೆಯಡಿ 2020-21ನೇ ಸಾಲಿನಲ್ಲಿ ಗಾಮೀಣ 


ಹಿತ್ತಲ ಕುರಿ ಮತ್ತು ಮೇಕೆ ಅಭಿವೃದ್ಧಿ ಯೋಜನೆಯ ವಿಶೇಷ ಘಟಕ ಯೋಜನೆ ಅಡಿಯಲಿ 


ಇಲಾಖೆ: ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ, ಮಂಡ್ಯ ಜಿಲ್ಲೆ. 


ಜಿಲ್ಲಾವಲಯ 


ಕ್ರಸಂ | ತಾಲ್ಲೂಕು ವಿಶೇಷ ಘಟಕ ಯೋಜನೆ2403-00-106-0-03- SH-422 

ಗ್ರಾಮೀಣ ಹಿತ್ತಲ ಕುರಿ ಗ್ರಾಮೀಣ ಹಿತ್ತಲ ಮೇಕೆ ಪ್ರಸಕ್ತ ಒಟ್ಟು ಸಾಧನೆ 

ಭೌತಿಕ ಆರ್ಥಿಕ ಭೌತಿಕ ಆರ್ಥಿಕ ಭೌತಿಕ ಆರ್ಥಿಕ 
ಗುರಿ | ಸಾಧನೆ | ಗುರಿ | ಸಾಧನೆ | ಗುರಿ | ಸಾಧನೆ | ಗುರಿ | ಸಾಧನೆ | ಗುರ | ಸಾಧನೆ [ಗುರಿ | ಸಾಧನೆ 
1 |ಮಂಡ್ಯ 1i| 1 10591059|1 | 1 (059/059 |2| 2 [19] 119 
2 | ಮದ್ದೂರು 1| 1 059105] 1| 1 |05|059/2|2 |1| 119 
3 |ಮಳವಲ್ಳಿ 1-| 1 1059(059|2| 2 |119| 19 3] 3 |17| 178 
4 ಶ್ರೀರಂಗಪಟ್ಟಣ! 1 | 1 |059(059|1| 1 |059[059|2 | 2 |119/| 119 
5 |ಹಾಂಡವಹುರ 1| 1 |059(059|1/ 1 (059(059/2| 2 [119] 119 
6 |ಕೆಆರ್‌ಹೇಟೆ | 1 | 1 |059/059| 1 {i 1 J0s9/ 059/2] 2 [119] 119 
7 |ನಾಗಮಂಗಲ |1| 1 |059|059| 1| 1 |059 1059|2|2 |1|] 19 
ಒಟ್ಟು 7/7 ae aes 8 [4a ss [os 8.91 


_ಅನುಬಂಧ-2 
ತಾಲ್ಲೂಕು ಪಂಚಾಯತ್‌ ಯೋಜನೆಯಡಿ ತಾಲ್ಲೂಕುವಾರು 2020-21ನೇ ಸಾಲಿನಲ್ಲಿ ಗಿರಿಜನ 


ಉಪ ಯೋಜನೆ ಅಡಿಯಲ್ಲಿ ಅನುಷ್ಠಾನದ ವಿವರ 


ಜ್‌ 


ಇಲಾಖೆ: ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ, ಮಂಡ್ಯ. ಟಿ.ಎಸ್‌.ಪಿ. 
ಕ್ರಸಂ. | ತಾಲ್ಲೂಕು ಗಿರಿಜನ ಉಪ ಯೋಜನೆ 2225-00—102-0-70- SH-422 ತಾಲ್ಲೂಕುವಾರು 
ಹೈನುಗಾರಿಕೆ ಹಿತ್ತಲ ಕುರಿ ಆರ್ಥಿಕ 

ಗುರಿ ಸಾಧನ ಗುರಿ ಸಾಧನೆ ಗುರಿ ಸಾಧನೆ 
1 ಮಂಡ್ಯ 1 1 [ [ 0.54 0.54 
2 ಮದ್ದೂರು 2 2 0 0 1.08 1.08 
3 ಮಳವಳ್ಳಿ Ws 1 3 3 0.95 0.95 
4 ಶ್ರೀರಂಗಪಟ್ಟಣ 3 0 [ 0 150 0.00 
5 ಪಾಂಡವಹುರ 3 i 3 1 1 1.80 180 
6 ಕೆ.ಆರ್‌.ಪೇಟೆ. 4 4 5 5 3.78 3.78 
7 ನಾಗಮಂಗಲ | 0 5 5 0.70 0.70 
ಒಟ್ಟು 14 11 14 14 10.35 8.85 


